ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1504 (1807) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಸ್‌.ವಿ. ಸಂಕನೂರ (ಪದವೀಧರರ ಕ್ಲೇತು 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ರಾಜ್ಯದ ಸಾರಿಗೆ ನಿಗಮಗಳ ಮತ್ತು ಪ್ರತಿ ನಿಗಮದಲ್ಲಿ ಕಾರ್ಯ ನಿರ್ಮಹಿಸುತ್ತಿರುವ ಬಸ್ಸುಗಳು 
ಹಾಗೂ ಸಿಬ್ಬಂದಿಗಳ ಮಾಯಿತಿ ಕುರಿತು 


(ಅ) ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಗಾಗಿ ಇರುವ ನಿಗಮಗಳು ಎಷ್ಟು ; ಹಾಗೂ 
ಪ್ರತಿಯೊಂದು ನಿಗಮದಲ್ಲಿ ಇರುವ ವಾಹನ ಚಾಲಕರ ಹಾಗೂ ನಿರ್ವಾಹಕರ ಸಂಖ್ಯೆ 
ಎಷ್ಟು ; (ಬಿಗಮವಾರು ವಿವರವಾದ ಮಾಹಿತಿ ನೀಡುವುದು) 


(ಆ) ಪ್ರತಿ ವಲಯದಲ್ಲಿ ಸಾರಿಗೆ ವ್ಯವಸ್ಥೆಗಾಗಿ ಇರುವ ವಾಹನ (ಬಸ್‌)ಗಳ ಸಂಖ್ಯೆ 
ಎಷ್ಟು ; ಪ್ರತಿ ನಿಗಮದ ವ್ಯಾಪ್ಲಿಯಲ್ಲಿ ಇನ್ನೂ ಹೆಚ್ಚಿನ ಸಾರಿಗೆ ವ್ಯವಸ್ಥೆ (ಬಸ್‌ ರೂಟ್‌) 
ಪ್ರಾರಂಭಿಸಲು ಸಾರ್ವಜವಿಕರಿಂದ ಹಾಗೂ ಜನ ಪ್ರತಿವಿದಿಗಳಿಂದ ಎಷ್ಟು ಬೇಡಿಕೆ 
ಬಂದಿವೆ; ಹಾಗಿದ್ದಲ್ಲಿ ಯಾವ ಯಾವ ನಿಗಮಗಳಲ್ಲಿ ಬಂದಂತಹ ಬೇಡಿಕೆಗಳ ಸಂಖ್ಯೆ 
ಎಷ್ಟು ; (ಮಾಹಿತಿಯೊಂದಿಗೆ ಬಿವರ ನೀಡುವುದು) 


(ಇ) ಪ್ರತಿ ನಿಗಮದಲ್ಲಿ ಸಾರಿಗೆ ವ್ಯವಸ್ಥೆಗೆ ಉಪಯುಕವಾಗಲಾರದ ದುರಸ್ಥಿಗಿರುವ 
ಬಸ್‌ಗಳ ಸಂಖ್ಯೆ ಎಷ್ಟು ; (ಇದರ ಸಂಪೂರ್ಣವಾದ ಮಾಹಿತಿ ನೀಡುವುದು) 


(ಈ) 2021-22 ನೇ ಸಾಲಿನ ಕೋವಿಡ್‌ ಅವಧಿಯಲ್ಲಿ ಮಾರ್ಜ್‌-20ರಿಂದ ಡಿಸೆಂಬರ್‌ 
ವರೆಗೆ ಹತ್ತು ತಿಂಗಳ ನಾಲ್ಕು ಸಾರಿಗೆ ವಲಯಗಳಲ್ಲಿ ಎಷ್ಟು ದಿನಗಳಲ್ಲಿ ಸಾರಿಗೆ 
ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿತ್ತು ; ಸಾರಿಗೆ ವ್ಯವಸ್ಥೆ ಸ್ಥಗಿತವಾದ 
ಹಿನ್ನಲೆಯಲ್ಲಿ ಪ್ರತಿಯೊಂದು ವಲಯಕ್ಕೆ ಆಗಿರುವ ನಷ್ಠ ಎಷ್ಟು? 


